KA/ BG-GPO/2515/\WPP-47/2006-2008 






ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಜೂನ್‌ ೫, ೨೦೦೮ (ಜೇಷ್ಠ ೧೫, ಶಕ ವರ್ಷ ೧೯೩೦) ಸಂಚಿಕೆ ೨೩ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 











ನಮೂನೆ-27 
ತಹಶೀಲ್ದಾರ್‌ ರವರ ಕಾರ್ಯಾಲಯ, ಆನೇಕಲ್‌ ತಾಲ್ಲೂಕು 
ಪ್ರಕಟಣೆ 
ಸಂಖ್ಯೆ.ಎಲ್‌ಎನ್‌ಡಿ:ಜಿಎಲ್‌:ಸಿಆರ್‌:494:07-08, ದಿನಾಂಕ: 28ನೇ ಮಾರ್ಚ್‌ 2008 

1 ಕರ್ನಾಟಕ ರಾಜ್ಯ ಸರ್ಕಾರದ ನಿಯಮಗಳಂತೆ, ಆನೇಕಲ್‌ ತಾಲ್ಲೂಕು ಸರ್ಜಾಪುರ ಹೋಬಳಿ, 
ತಿಗಳಚೌಡದೇನಹಳ್ಳಿ ಗ್ರಾಮದ ಸ.ನಂ.106 ಸರ್ಕಾರಿ ಕುಂಟೆ ಜಮೂನಾಗಿರುತ್ತದೆ. ಅದರಂತೆ ತಿಗಳಚೌಡದೇನಹಳ್ಳಿ 
ಗ್ರಾಮದ ಸ.ನಂ.106ರಲ್ಲಿ 0-10 ಗುಂಟೆ ಜಮೂನನ್ನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ, ಸರ್ಕಾರಿ ಶಾಲೆ ಮತ್ತು 
ಆಟದ ಮೈದಾನ, ಅಂಗನವಾಡಿ ಕೇಂದ್ರ ಮತ್ತು ಮಹಿಳಾ ಹಾಲು ಉತ್ಪಾದಕರ ಸಂಘಕ್ಕೆ 
ಕಾಯ್ದಿರಿಸಬೇಕಾಗಿರುವುದರಿ೦ದ ವಿಲೇವಾರಿ ಮಾಡಲು ಉದ್ದೇಶಿಸಿದ್ದು, ಸದರಿ ಜಮೂನು ಹಾಲಿ ಸಾರ್ವಜನಿಕ 
ಉಪಯೋಗಕ್ಕೆ ಅವಶ್ಯಕತೆ ಇರುವುದಿಲ್ಲ. ಆದುದರಿಂದ, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ 
ಕಲಂ.68(1) ರೀತ್ಯಾ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ, ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ವಿವರಿಸಿರುವ 
ಸಾರ್ವಜನಿಕ ಸರ್ಕಾರಿ ಕುಂಟೆ ಸ.ನಂ. 106 ರಲ್ಲಿ 0-10 ಗುಂಟೆ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕೆ 
ಕಾಯ್ದಿರಿಸಬೇಕಾಗಿರುವುದರಿ೦ದ ಮತ್ತು ಸಾರ್ವಜನಿಕ ಉಪಯೋಗಕ್ಕೆ ಬೇಕಿಲ್ಲದಿರುವ ಪ್ರಯುಕ್ತ ಸದರಿ ಜಮೂನಿನ 
ಮೇಲೆ ಸಾರ್ವಜನಿಕ ಹಕ್ಕು ವೈಯಕ್ತಿಕ ಹಕ್ಕುಗಳು ನಿರ್ಗಮನಗೊಳ್ಳುತ್ತವೆ. 

2) ಆದ ಪ್ರಯುಕ್ತ ಯಾವುದೇ ವ್ಯಕ್ತಿ ಅಂತಹ ಜಮೂನಿನ ಮೇಲೆ ಆಸಕ್ತಿ ಉಳ್ಳವರು ಅಂದರೆ ಸದರಿ ಸರ್ಕಾರಿ 
ಜಮೂನಿನ ಅಂದರೆ ಸರ್ಕಾರಿ ಕುಂಟೆ ಸ.ನಂ.106ರಲ್ಲಿ 0-10 ಗುಂಟೆ ಜಮೊನನ್ನು ಸಾರ್ವಜನಿಕ ಉದ್ದೇಶಕ್ಕೆ 
ಕಾಯ್ದಿರಿಸಬೇಕಾಗಿರುವುದರಿಂದ ಸದರಿ ಜಮೊನನ್ನು ವಿಲೇವಾರಿ ಮಾಡುವುದರಿಂದ ತೊಂದರೆಗೊಳಗಾಗುವವರು 
ಮತ್ತು ತೊಂದರೆಗೊಳಗಾಗಿರುವವರು ಈ ಪ್ರಕಟಣೆಯ ದಿನಾಂಕದಿಂದ 90 ದಿನಗಳ ಒಳಗಾಗಿ ಲಿಖಿತ ಮೂಲಕ 
ಆಕ್ಷೇಪಣೆಯನ್ನು ಆನೇಕಲ್‌ ತಾಲ್ಲೂಕು ತಹಶೀಲ್ದಾರ್‌ರವರಿಗೆ ತಲುಪುವಂತೆ ಕಳುಹಿಸುವುದು. ನಿಗಧಿತ 
ವೇಳೆಯಲ್ಲಿ ಯಾವುದೇ ಆಕ್ಷೇಪಣೆಗಳು ತಲುಪದಿದ್ದಲ್ಲಿ ಸದರಿ ಸರ್ಕಾರಿ ಕುಂಟೆ ಸ.ನಂ.106 ಜಮೊನಿನ 0-10 
ಗುಂಟೆ ಜಮೊನನ್ನು ಸಾರ್ವಜನಿಕ ಉದ್ದೇಶಕ್ಕೆ ಕಾಯ್ದಿರಿಸಬೇಕಾಗಿರುವುದರಿಂದ ವಿಲೇವಾರಿ ಮಾಡುವ ಬಗ್ಗೆ 
ಯಾವುದೇ ಆಕ್ಷೇಪಣೆಗಳು ಇರುವುದಿಲ್ಲವೆಂದೂ ಪರಿಗಣಿಸಿ ಕಾನೂನು ರೀತ್ಯಾ ಮುಂದಿನ ಕ್ರಮ 
ಕೈಗೊಳ್ಳಲಾಗುವುದು. 


(೭೨೯) 


೭೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೦೮ ಭಾಗ - ೬ 

















ಷೆಡ್ಯೂಲ್‌ 
ಜಿಲ್ಲೆ : ಬೆಂಗಳೂರು ನಗರ ತಾಲ್ಲೂಕು: ಆನೇಕಲ್‌ ಗ್ರಾಮ: ತಿಗಳಚೌಡೆದೇನಹಳ್ಳಿ 
ಸರ್ವೆ ನಂ: 106 ವಿಸ್ತೀರ್ಣ 0-10 ಗುಂಟೆ ವರ್ಗೀಕರಣ : ಸರ್ಕಾರಿ ಕುಂಟೆ 

ಮೇರೆಗಳು 
ಪೂರ್ವಕ್ಕೆ : ಊರು ಮತ್ತು ಸ.ನಂ.107 ಪಶ್ಚಿಮಕ್ಕೆ : ಸ.ನಂ.105 ಮತ್ತು ರಸ್ತೆ 
ಉತ್ತರಕ್ಕೆ : ಊರು ದಕ್ಷಿಣಕ್ಕೆ : ಸ.ನಂ.107 

ತಹಸೀಲ್ದಾರ್‌, 

ಪಿ.ಆರ್‌. 138 ಆನೇಕಲ್‌ ತಾಲ್ಲೂಕು, ಆನೇಕಲ್‌. 


ತಹಶೀಲ್ದಾರ್‌ರವರ ಕಾರ್ಯಾಲಯ, ಬೆಂಗಳೂರು ದಕ್ಷಿಣ ತಾಲ್ಲೂಕು, ಬೆಂಗಳೂರು 
ನಂ.ಎಲ್‌ಎನ್‌ಡಿ:ಸಿಆರ್‌:461:07-08, ದಿನಾಂಕ: 27ನೇ ಮೇ 2008 
ವಿಷಯ: ಬೆ೦ಗಳೂರು ದಕ್ಷಿಣ ತಾಲ್ಲೂಕು, ಬೇಗೂರು ಹೋಬಳಿ, ಸಿ೦ಗಸ೦ದ್ರ ಗ್ರಾಮ ಸ.ನಂ.50 ರಲ್ಲಿ 0-20 
ಗುಂಟೆ ಸರ್ಕಾರಿ ಗುಂಡುತೋಪು ಜಮೀನನ್ನು ಶ್ರೀ ಪ್ರಸನ್ನ ಶನೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್‌ಗೆ 
ಮಂಜೂರು ಮಾಡುವ ಬಗ್ಗೆ. 
ಉಲ್ಲೇಖ: ರಾ.ನಿ, ಬೊಮ್ಮನಹಳ್ಳಿ ವೃತ್ತರವರ ವರದಿ ಸಂಖ್ಯೆ ರಾನಿ (ಬೊ) ಪಿಆರ್‌:371:07-08 ದಿ:20.12.2007. 
ಕರ್ನಾಟಕ ಭೂ ಕಂದಾಯ 1964 ರ ಅಡಿಯಲ್ಲಿನ ಕಲಂ 6861) ರಡಿಯಲ್ಲಿ ಹಾಗೂ ಕರ್ನಾಟಕ ಭೂ ಕಂದಾಯ 
ನಿಯಮಗಳು 1966ರ ಅಡಿಯಲ್ಲಿನ ನಿಯಮ 94 ರ ಅಡಿಯಲ್ಲಿ. 
ಅಧಿಸೂಚನೆ 
ಬೆಂಗಳೂರು ದಕ್ಷಿಣ ತಾಲ್ಲೂಕು, ಬೇಗೂರು ಹೋಬಳಿ, ಸಿಂಗಸಂದ್ರ ಗ್ರಾಮದ ಸ.ನಂ.50 ರಲ್ಲಿ 0-20 ಗುಂಟೆ 
ಸರ್ಕಾರಿ ಗುಂಡುತೋಪು ಜಮೀನನ್ನು ಶ್ರೀ ಪ್ರಸನ್ನ ಶನೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್‌ಗೆ ಮಂಜೂರು ಮೂಲಕ 
ವಿಲೇಪಡಿಸಲು ನಿರ್ಧರಿಸಲಾಗಿದ್ದು, ಸದರಿ ಜಮೀನಿನ ಮೇಲೆ ಸಾರ್ವಜನಿಕ ಅಥವಾ ಯಾವುದೇ ವ್ಯಕ್ತಿಯ: ಗಳ ಹಿತಾಸಕ್ತಿಯು 
ಇರುವುದಿಲ್ಲವೆಂದು ಪರಿಗಣಿಸಿ ಅದರಲ್ಲಿನ ಸಾರ್ವಜನಿಕ ಹಕ್ಕು ಹಿತಾಸಕ್ತಿಯನ್ನು ನಿವೃತ್ತಿಗೊಳಿಸಲು ನಿರ್ಧರಿಸಲಾಗಿದೆ. 
ಯಾವುದೇ ವ್ಯಕ್ತಿಯ ಅಥವಾ ವ್ಯಕ್ತಿಗಳು ಅಲ್ಲದೆ ಸಾರ್ವಜನಿಕರು ಸದರಿ ಜಮೀನಿನ ಸಾರ್ವಜನಿಕ ಹಕ್ಕನ್ನು 
ರದ್ದುಪಡಿಸುವುದರ ಬಗ್ಗೆ ತಮ್ಮದೇ ಆದ ಯಾವುದೇ ವಿಧವಾದ ಏನಾದರೂ ಆಕ್ಷೇಪಣೆಗಳಿದ್ದರೆ ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ 90 ದಿವಸದೊಳಗಾಗಿ ಬೆಂಗಳೂರು ದಕ್ಷಿಣ ತಾಲ್ಲೂಕುರವರಿಗೆ ಅಂತಹ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ. 
ತಹಶೀಲ್ದಾರ್‌, 
ಪಿ.ಆರ್‌. 151 ಬೆಂಗಳೂರು ದಕ್ಷಿಣ ತಾಲ್ಲೂಕು, 
ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ನಂ:ಎಲ್‌.ಎನ್‌.ಡಿ(ಎ) ಸಿ.ಆರ್‌:161/2007-08, ದಿನಾಂಕ: 28ನೇ ಏಪ್ರಿಲ್‌ 2008 
ವಿಷಯ: ಬೆಂಗಳೂರು ಜಿಲ್ಲೆ, ಆನೇಕಲ್‌ ತಾಲ್ಲೂಕು, ಕಸಬಾ ಹೋಬಳಿ, ಮೆಣಸಿಗನಹಳ್ಳಿ ಗ್ರಾಮದ ಸರ್ವೆ.ನಂ-30 
ರಲ್ಲಿ 0-34 ಗುಂಟೆ ಜಮೀನನ್ನು ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಮಂಜೂರು ಮಾಡುವ 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂ:ಆರ್‌.ಡಿ:265 ಎಲ್‌.ಜಿ.ಬಿ/07(ಭಾಗ-6), ಬೆಂಗಳೂರು ದಿನಾಂಕ: 
18.10.2007. 
2. ತಹಶೀಲ್ದಾರ್‌, ಆನೇಕಲ್‌ ತಾಲ್ಲೂಕು ರವರ ಪತ್ರದ ಸಂ:ಎಲ್‌ಎನ್‌ಡಿ ಸಿ.ಆರ್‌ 313/07-08. 
3. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳವರ ಪತ್ರ ಸಂಖ್ಯೆ: ಆರ್‌ಡಿ 139/ಪಿಆರ್‌ಎಸ್‌ 2008 
ದಿನಾಂಕ: 05.04.2008. 
4. ವಿಶೇಷ ಜಿಲ್ಲಾಧಿಕಾರಿಗಳವರ ಕಛೇರಿಯ ಟಿಪ್ಪಣಿ ಸಂಖ್ಯೆ: ಎಲ್‌ಎನ್‌ಡಿ (ಜಿ) ಸಿಆರ್‌ 960/07-08 
ದಿನಾಂಕ 09.04.2008. 
5, ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಬೆ೦ಗಳೂರು ಇವರ ಪತ್ರದ 
ಸಂಖ್ಯೆ ಬೆ೦ಮಸಾಸಂ/ಕೇಕ/ವಾಣಿಜ್ಯ/ಆಸ್ತಿ/228/08-09 ದಿನಾಂಕ: 22.04.2008. 
ಬೆ೦ಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಮೇಲಿನ ಅತಿಕ್ರಮಣ/ಒತ್ತುವರಿಯನ್ನು 
ಸರ್ವೆಮಾಡಿ ಪತ್ತೆಹಚ್ಚಿದ್ದು, ಅತಿಕ್ರಮಣಕಾರರಿ೦ದ ಈ ತಹಲ್‌ವರೆಗೂ ಖುಲ್ಲಾ ಪಡಿಸಲಾಗಿರುವ 3313-28 ಎಕರೆಗಳಲ್ಲಿ ವಿವಿಧ 
ಸಾರ್ವಜನಿಕ/ಸಾರ್ವಜನಿಕ ಬೆಳವಣಿಗೆ ಉದ್ದೇಶಗಳಿಗೆ ಅಗತ್ಯವಾಗಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ವಿವಿಧ ಸರ್ಕಾರಿ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೦೮ ೭೩೧ 





ಸಂಸ್ಥೆಗಳಿಗೆ ಮಂಜೂರಾತಿ ಮಾಡುವ ಸರ್ಕಾರದ ನಿರ್ಧಾರದ ಹಿನ್ನೆಲೆಯಲ್ಲಿ ಉಲ್ಲೇಖ (1)ರಲ್ಲಿನ ಸರ್ಕಾರದ ಆದೇಶದಲ್ಲಿ 
ಬೆ೦ಗಳೂರು ಜಿಲ್ಲೆ, ಆನೇಕಲ್‌ ತಾಲ್ಲೂಕು, ಕಸಬಾ ಹೋಬಳಿ, ಮೆಣಸಿಗನಹಳ್ಳಿ ಗ್ರಾಮದ ಸರ್ವೆ ನಂ. 30 ರಲ್ಲಿ 0-34 ಗುಂಟೆ 
ಜಮೀನನ್ನು ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಬೆಲೆ ನಿಗಧಿಪಡಿಸಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು 
1969ರ ನಿಯಮ20(1(ಸಿ) ರನ್ವಯ ಮಂಜೂರಾತಿ ಮಾಡಲು ತನ್ನ ಅನುಮತಿ ನೀಡಿರುತ್ತದೆ. 

ಸರ್ಕಾರದ ಪೂರ್ವಾನುಮೋದನೆಯಂತೆ ವ್ಯವಸ್ಥಾಪಕ ನಿರ್ದೇಶಕರು, ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 
ರವರಿಗೆ ಜಮೀನಿನ ಮಾರುಕಟ್ಟೆ ಬೆಲೆಯ ಶೇ: 50 ರಂತೆ ವಿಧಿಸಿದ ಕಿಮ್ಮತ್ತು ಮತ್ತು ಇತರೆ ಶುಲ್ಕಗಳು ಸೇರಿ ಒಟ್ಟು ರೂ. 
8,49,409/- (ಎಂಟು ಲಕ್ಷದ ನಲವತ್ತೊಂಭತ್ತು ಸಾವಿರದ ನಾಲ್ಕು ನೂರ ಒಂಭತ್ತು ರೂಗಳು ಮಾತ್ರ) ಗಳನ್ನು ಪಾವತಿಸಲು 
ಈ ಪ್ರಾಧಿಕಾರದಿಂದ ದಿನಾಂಕ:16.11.2007 ರಂದು ತಿಳುವಳಿಕೆ ನೀಡಲಾಗಿತ್ತು. ಅದರಂತೆ ಉಲ್ಲೇಖ (5)ರನ್ವಯ ಮೇಲ್ಕಂಡ 
ಸಂಸ್ಥೆಯವರು ಚಲನ್‌ ದಿನಾಂಕ: 22.04.2008 ರಂತೆ ಸರ್ಕಾರಕ್ಕೆ ಹಣ ಪಾವತಿಸಿರುವ ಮೂಲ ಚಲನ್‌ನ್ನು 
ಹಾಜರುಪಡಿಸಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ ಉಲ್ಲೇಖ (1 ರ ಸರ್ಕಾರದ ಆದೇಶದಂತೆ ಬೆ೦ಗಳೂರು ಜಿಲ್ಲೆ, ಆನೇಕಲ್‌ ತಾಲ್ಲೂಕು, ಕಸಬಾ 
ಹೋಬಳಿ, ಮೆಣಸಿಗನಹಳ್ಳಿ ಗ್ರಾಮದ ಸರ್ವೆ ನಂ. 30 ರಲ್ಲಿ 0-34 ಗುಂಟೆ ಜಮೀನನ್ನು ಬೆ೦ಗಳೂರು ಮಹಾನಗರ ಸಾರಿಗೆ 
ಸಂಸ್ಥೆ, ಬೆಂಗಳೂರು ಇವರಿಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು 1969ರ ನಿಯಮ 20(1)(ಸಿ) ರನ್ವಯ ಈ 
ಕೆಳಕಂಡ ಷರತ್ತಿಗೆ ಒಳಪಟ್ಟು ಮಂಜೂರಾತಿ ಆದೇಶವನ್ನು ನೀಡಲಾಗಿದೆ. 

ಷರತ್ತುಗಳು 
ಈ ಜಮೀನಿನ ಮ೦ಜೂರಾತಿಯು 1969 ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿರುತ್ತದೆ. 

2. ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ ಎರಡು ವರ್ಷದ ಒಳಗಾಗಿ 
ಉಪಯೋಗಿಸಿಕೊಳ್ಳತಕ್ಕದ್ದು. 

3. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನ್ನೂ 
ಮಾಡತಕ್ಕದ್ದಲ್ಲ. 

4. ಸಂಸ್ಥೆಗೆ ಮಂಜೂರಾದ ಜಮೀನಿನ ಬೇರೆ ಯಾರಿಗೂ ಗುತ್ತಿಗೆ ಕೊಡತಕ್ಕದ್ದಲ್ಲ ಅಥವಾ ಪರಭಾರೆ ಮಾಡತಕ್ಕದ್ದಲ್ಲ. 
ಆದರೆ ಈ ಜಮೀನಿನ ಮೇಲೆ ಯಾವುದೇ ಬ್ಯಾಂಕ್‌/ಸಹಕಾರ ಸಂಘಗಳಿಂದ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಸಾಲ 
ಪಡೆಯಬಹುದಾಗಿದ್ದು. ಸಾಲ ತಿರುವಳಿಗಾಗಿ ಈ ಜಮೀನನ್ನು ಬ್ಯಾಂಕ್‌/ಸಂಸ್ಥೆ ಮತ್ತು ಪ್ರಾಧಿಕಾರ ಮುಟ್ಟುಗೋಲು 
ಹಾಕಿಕೊಳ್ಳಲು ಹಕ್ಕು ಇರುವುದಿಲ್ಲ. 

5. ಈ ಜಮೀನನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ, ಅದೇ ಉದ್ದೇಶಕ್ಕೆ 
ಉಪಯೋಗಿಸಿಕೊಳ್ಳಬೇಕು ಹಾಗೂ ಇನ್ನಿತರ ಉದ್ದೇಶಗಳಿಗಾಗಿ ಈ ಜಮೀನನ್ನು ಬಳಸಬಾರದು. 

6. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 
ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿ ಮಾಡಿಸಿಕೊಳ್ಳತಕ್ಕದ್ದು. 

7. ಪ್ರಶ್ನಿತ ಜಮೀನಿನ ಬಗ್ಗೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ ಈ ಮಂಜೂರಾತಿಯು 
ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 

8. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ 
ಅಗತ್ಯವಾಗಿದ್ದಲ್ಲಿ ಸರ್ಕಾರಕ್ಕೆ ಹಿಂತೆಗೆದುಕೊಳ್ಳಲಾಗುವುದು. ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ 
ಯಾವುದೇ ಪರಿಹಾರವನ್ನು ಪಡೆಯಲು ಅರ್ಹರಾಗುವುದಿಲ್ಲ. 

9. ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 
ಪ್ರಾಧಿಕಾರಗಳಿಂದ ಕಾನೂನು ರೀತಿ ಪೂರ್ವಾನುಮೋದನೆ ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 

10. ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆಬಾಳುವ ನಿಧಿ, ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 

11. ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 

12. ಅರ್ಜಿತ ಸಂಸ್ಥೆಯು ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು 1969ರ ನಿಯಮ 20(1)(ಸಿ) ರನ್ವಯ 
ನಿಗಧಿಪಡಿಸಿರುವ ನಮೂನೆಯಲ್ಲಿ ಕರಾರು ಪತ್ರವನ್ನು ಬರೆದುಕೊಡತಕ್ಕದ್ದು. 

13. ಶಾಸನಬದ್ಧ ಕಾಯ್ದೆಗಳ ಕಟ್ಟುಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 
ಎರುದ್ಧವಾಗಿ ನಡೆದಲ್ಲಿ ಜಮೀನಿನ ಮ೦ಜೂರಾತಿಯನ್ನು ವಜಾ ಮಾಡಲಾಗುವುದು. 

ಮೇಲ್ಕಂಡ ಯಾವುದೇ ಷರತ್ತು ಉಲ್ಲಂಘಿಸಿದಲ್ಲಿ ಈ ಭೂ ಮಂಜೂರಾತಿಯು ತಾನೇ ತಾನಾಗಿ ರದ್ದುಗೊಳ್ಳುತ್ತದೆ 
ಮತ್ತು ಅರ್ಜಿತ ಸಂಸ್ಥೆಗೆ ಯಾವುದೇ ತರಹದ ನಷ್ಟ ಉಂಟಾದಲ್ಲಿ ಸರ್ಕಾರವು ಇದಕ್ಕೆ ಜವಾಬ್ದಾರಿಯಾಗುವುದಿಲ್ಲ. 

ವಿಶೇಷ ಜಿಲ್ಲಾಧಿಕಾರಿಗಳು 
ಪಿ.ಆರ್‌. 128 ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


[oe 


ಭಾಗ - ೬ 


೭೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೦೮ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಅರ್ಜನೆ ಅಧಿನಿಯಮ 17ನೇ ಪ್ರಕರಣದ ಅನ್ವಯ 4(1) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಯೂಎಸ್‌ಆರ್‌ 75/07-08, ದಿನಾಂಕ: 24ನೇ ಮಾರ್ಚ್‌ 2008 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಆಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, 
ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894 ರ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಅನುಸಾರವಾಗಿ 
ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟಿಸುಗಳನ್ನು ಕೊಡಲಾಗಿದೆ ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರುರವರು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತ್ತಾರೆ. 

ಕಾವೇರಿ ನೀರಾವರಿ ನಿಗಮದ ಭೂ ಸ್ವಾಧೀನ ಪ್ರಕರಣಗಳಲ್ಲಿ ತುರ್ತಾಗಿ ಭೂ ಸ್ವಾಧೀನ ಪ್ರಕ್ರಿಯೆಗಳನ್ನು ಮುಗಿಸಲು ಅನುವು ಆಗುವಂತೆ ಸದರಿ ಅಧಿನಿಯಮದ 17ನೇ ಪ್ರಕರಣದ (4)ನೇ 
ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಕರ್ನಾಟಕ ಸರ್ಕಾರವು ಪತ್ರ ನಂಬರ್‌ ಕಂ.ಇ13 ಎಕ್ಕೂಡಬ್ರ್ಯೂ 2004 ದಿನಾಂಕ:17.06.2004 ರಂತೆ ಅನುಮತಿ ನೀಡಿರುತ್ತದೆ 
ಹಾಗೂ ತುರ್ತಾಗಿ ಭೂಮಿಯ ಅವಶ್ಯಕತೆ ಇರುವುದರಿಂದ ಸದರಿ ಅಧಿನಿಯಮದ 5-ಎ ಪ್ರಕರಣದ ಉಪ ಬಂಧಗಳು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಲಾದ ಭೂಮಿಗಳ ಭೂ ಸ್ವಾಧೀನಕ್ಕೆ 
ಅನ್ವಯವಾಗತಕ್ಕದ್ದಲ್ಲ ಎಂಬುದಾಗಿ ನಿರ್ದೇಶಿಸಿರುತ್ತದೆ. 

ಭೂ ಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೆ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿ ಇಲ್ಲದೆ, 
ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಇದರಲ್ಲಿ ಮಾಡಲಾದ ವೆಚ್ಚ 
ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಅರ್ಜನೆ ಅಧಿನಿಯಮದ (7ನೇ ಖಂಡದ) 
2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 




















ಅನುಸೊಚಿ 

ಜಿಲ್ಲೆ: ತುಮಕೂರು ತಾಲ್ಲೂಕು: ಕುಣಿಗಲ್‌ ಹೋಬಳಿ: ಯಡಿಯೂರು ಗ್ರಾಮ: 1. ಕನ್ನಗುಣಿ, 2. ನಡೆಮಾವಿನಪುರ 

ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 

ಗ್ರಾಮ-1:ಕನ್ನಗುಣಿ 
1 ಮುತ್ತಲಮ್ಮದೇವರು. ಕಲ್ಲಯ್ಯ, ಮುತ್ತಲಮ್ಮ 56 ಖುಷ್ಕಿ ಉಳಿಕೆ ನಾಲೆ ಉಳಿಕೆ 55/3ಎ 0-06 0-14 
ದೇವರು, ಜಮೀನು ಜಮೀನು 
2 `ರಂಗಪ್ಪ ಬಿನ್‌ ಹುಚ್ಚೇಗೌಡ `ರಂಗಪ್ಪ. 55/3ಎ ಖುಷ್ಕಿ ಉ.ಜ. ಉ.ಜ 56 ಓಣಿ 0-07 0-16 
















































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೦೮ ೭೩೩ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
3 | ಮುತ್ತಯ್ಯ ಬಿನ್‌ ಹುಚ್ಚೇಗೌಡ, ಕೆ.ಪಿ. ಕೃಷ್ಣಪ್ಪ | ಮುತ್ತಯ್ಯ, ಕೆ.ಪಿ. ಕೃಷ್ಣಪ್ಪ, 52/2 ಖುಷ್ಕಿ ಉ.ಜ 53/54 ಓಣಿ 51/1 1-08 1-22 
ಬಿನ್‌ ಹುಚ್ಚೇಗೌಡ, ಉ. ಪಾಪಯ್ಯ, ಜಯಮ್ಮ, ಮುತ್ತಯ್ಯ, 
ಜಯಮ್ಮ ಕೋಂ ಲೇ. ಚನ್ನೇಗೌಡ 
4 ಚಿತ್ತೆಯ್ಯ ಬಿನ್‌ ಆಲಪ್ಪ ಚಿತ್ತಯ್ಯ 51/1 ಖುಷ್ಕಿ ಉ.ಜ. ಉ.ಜ. 52/2 49/1 0-21 0-57 
5 ಚಿತ್ತಯ್ಯ ಬಿನ್‌ ಆಲಯ್ಯ ಚಿತ್ತಯ್ಯ, ಚಿಕ್ಕಣ್ಣ, 49/1 ಖುಷ್ಮಿ ಉ.ಜ. ಉ.ಜ. 51/1 ಗಡಿ 0-22 0-60 
ಒಟ್ಟು ಖುಷ್ಕಿ 2-24 
2.ಗ್ರಾಮ:ನಡೆಮಾವಿನಪುರ 
6 ಚಿತ್ತಯ್ಯ ಬಿನ್‌ ಆಲಯ್ಯ ಚಿತ್ತಯ್ಯ 143 ಖುಷ್ಕಿ 144/1 ಉ.ಜ. ಗಡಿ ಉ.ಜ. 0-05 0-12 
7 ಕಾಳಯ್ಯಬಿನ್‌ ಗೋವಿಂದಯ್ಯ ಕಾಳಯ್ಯ 144/1 ಮುಷ್ತಿ ಉ.ಜ. 143 ಗಡಿ 142 0-20 0-47 
8 ಬಾಷಾಸಾಬ್‌ ಬಿನ್‌ ಅಬ್ದುಲ್‌ ಖುದ್ದೂಸ್‌ ಭಾಷಾ ಸಾಬ್‌ 144/2 ಖುಷ್ಮಿ ಉ.ಜ. 144/1 ಉ.ಜ. 142 0-03 0-07 
9 | ಹುಚ್ಚಯ್ಯ ಕೋಂ ಲೇ. ಕಾಳಯ್ಯ, ಬೋರಯ್ಯ ಹುಚ್ಚಮ್ಮ, ಬೋರಯ್ಯ, 142 ಖುಷ್ಕಿ 148 ಉ.ಜ. 144/2 ಉ.ಜ. 0-16 0-18 





ಬಿನ್‌ ಕಾಳೇಗೌಡ, ನಿಂಗಯ್ಯ ಉ. ಕರಿಯಣ್ಣ 
ಬಿನ್‌ ಕಾಳೇಗೌಡ, ಕಾಳೇಗೌಡ ಉ. ಸಣ್ಣಪ್ಪ 
ಬಿನ್‌ ಕುಂಬಳಯ್ಯ, ಮರಿಯಪ್ಪ ಬಿನ್‌ 
ಕಾಳೇಗೌಡ, ನಿಂಗಯ್ಯ ಉ. ಪಾಪಯ್ಯ ಬಿನ್‌ 
ಮರಿಸಿದೇಗೌಡ, ಸಿದಯ್ಮ ಬಿನ್‌ 
ನ ಎ ಕಿ 

ಮರಿದೊಡ್ಡೇಗೌಡ, ನಿಂಗಯ್ಯ ಬಿನ್‌ 
ಕುಂಬಳಯ್ಯ, ಲಕ್ಷ್ಮಮ್ಮ ಕೋಂ ಲೇ. 
ಮುದಲಿಂಗಯ್ಣ ಮುದಲಿಂಗಯ್ಯ ಬಿನ್‌ 

ಎ ಕಿ ಎ ಕ್ರಿ 
ಕುಂಬಳಯ್ಯ 





ನಿಂಗಯ್ಯ ಉ. ಕರಿಯಣ್ಣ, 
ಮರಿಯಪ್ಪ, ನಿಂಗಯ್ಯ ಉ. 
ಪಾಪಯ್ಯ, ಲಕ್ಷ ಮೈ 
ನಿಂಗಯ್ಯ, ಕಾಳೇಗೌಡ 
ಉ.ಸಣಪ, ಮುದಲಿಂಗಯ್ದ 
ಣಲ ಎ ಶಿ 


ಸಿದಯ 
ಎ ಕಿ 




































































೭೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೦೮ ಭಾಗ - ೬ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿ ು ಉತ್ತರ ದಕ್ಷಿಣ ವಿಸ್ಕೀರ್ಣ ಆಕಾರ 
10 ರಿಯಾಜುದ್ದೀನ್‌ ಬಿನ್‌ ಅಮಿರುದ್ದೀನ್‌, ಅ.:ರಹೀಮತ್‌, ಎನ್‌. ಆರ್‌. 148 ಖುಷ್ಕಿ ಉ.ಜ. ಉ.ಜ 142 149/1 0-15 0-35 
ಶಾಹೀನ್‌ ತಾಜ್‌ ಕೋಂ ಲೇ. ಅಬ್ದುಲ್‌ ನಿಸ್ಸಾರ್‌ ಅಹ ಮದ್‌, 
ಆರೀಫ್‌, ಎನ್‌.ಆರ್‌. ಅಬ್ದುಲ್‌ ಸಾದಿಕ್‌ ರಿಯಾಜುದ್ದೀನ್‌ ವಾಹಬ್‌ 
ಬಿನ್‌ ಲೇ. ಅಬ್ದುಲ್‌ ರೆಹಮಾನ್‌ ಸಾಹೇಬ್‌, | ಸಾಬ್‌, ರಿಯಾ ಜುದ್ದೀನ್‌, 
ಎನ್‌.ಆರ್‌. ನಿಸ್ಸಾರ್‌ ಅಹಮದ್‌ ಉ. ಶಾಹೀನ್‌ ತಾಜ್‌, 
ಉಬ್ದುಲ್‌ ಆಫೀಜ್‌ ಬಿನ್‌ ಅಬ್ದುಲ್‌ ಎನ್‌.ಆರ್‌. ಅಬ್ದುಲ್‌ 
ರೆಹಮಾನ್‌ ಸಾಹೇಬ್‌ ಸಾದಿಕ್‌, ಎನ್‌. ಆರ್‌. 
ನಿಸ್ಸಾರ್‌ ಅಹ ಮದ್‌ ಉ. 
ಅಬ್ದುಲ್‌ ಆಫೀಜ್‌ 
11 ಹಯಾತ್‌ ಸಾಬ್‌ ಬಿನ್‌ ಪಾಶ ಸಾಬ್‌ ಅ. ರಹಿಮಾನ್‌, ಹಯಾತ್‌ 149/1 ಖುಷ್ಕಿ ಉ.ಜ. ಉ.ಜ. 148 149/2 0-04 0-10 
ಸಾಬ್‌ 
12 ಲಕ್ಕಮ್ಮ ಕೋಂ ಲೇ. ನಂಜಯ್ಯ, ಎನ್‌. ಲಕ್ಕಮ್ಮ, ಎನ್‌. 149/2 ಖುಷ್ಕಿ ಉ.ಜ. ಉ.ಜ. 149/1 149/3 0-04 0-10 
ಸಿದ್ದಲಿಂಗಯ್ಯ ಬಿನ್‌ ಲೇ. ನಂಜಯ್ಯ, ಎನ್‌. | ಸಿದ್ದಲಿಂಗಯ್ಯ, ಎನ್‌. 
ನಾಗಯ್ಯ ಬಿನ್‌ ಲೇ. ನಂಜಯ್ಯ, ಶಿವಣ್ಣ ಬಿನ್‌ ನಾಗಯ್ಯ, ಶಿವಣ್ಣ 
ಲೇ. ನಂಜಯ್ಯ 
13 | ಅಂಜಾದ್‌ ಬಿನ್‌ ಅ.ವಹಾಬ್‌, ಟಿ. ಅಂಜಾದ್‌, ಟಿ. ಶ್ರೀನಿವಾಸ 149/3 ಖುಷ್ಕಿ ಉ.ಜ. ಉ.ಜ. 149/2 149/4 0-09 0-23 
ಶೀನಿವಾಸ ಬಿನ್‌ ಲೇ. ತಮ್ಮಯ್ಯ 
14 | ಟಿ.ಶ್ರೀನಿವಾಸ ಬಿನ್‌ ಲೇ. ತಮ್ಮಯ್ಯ ಟಿ.ಶ್ರೀನಿವಾಸ 149/4 | ಖುಷ್ಕಿ ಉ.ಜ. ಉ.ಜ. 149/3 149/5 0-04 0-10 
15 ಟಿ.ಶ್ರೀನಿವಾಸ ಬಿನ್‌ ಲೇ. ತಮ್ಮಯ್ಯ ಟಿ.ಶ್ರೀನಿವಾಸ 149/5 ಖುಷ್ಕಿ ಉ.ಜ. ಉ.ಜ. 149/4 150/2 0-05 0-13 
16 | ಪವಾರ್‌ ಅ. ಖಾದರ್‌ ಬಿನ್‌ ಜಾಕಿಸಾಬ್‌ ಸಿದ್ದಗಂಗಯ್ಯ 150/1 ಖುಷ್ಕಿ ಉ.ಜ. ಉ.ಜ. 150/2 150/3 0-03 0-07 
17 ಖಮ್ರುದ್ದೀನ್‌ ಬಿನ್‌ ಬುರಾನುದ್ದೀನ್‌, ಗೌಸ್‌ ಅಮೀರುದ್ದೀನ್‌ 150/2 ಖುಷ್ಕಿ ಉ.ಜ. ಉ.ಜ. 149/5 150/1 0-05 0-11 
ಮೊಹಿದ್ದೀನ್‌ ಬಿನ್‌ ಬುರಾನುದ್ದೀನ್‌ ಖಮ್ರುದ್ದೀನ್‌, ಗೌಸ್‌ 
ಮೊಹಿದ್ದೀನ್‌ 






































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೦೮ 


೭೩೫ 





















































ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ಕೀರ್ಣ ಆಕಾರ 
18 | ಜಯಮ್ಮ ಕೋಂ ಪುಟ್ಟಸ್ವಾಮಯ್ಯ, ಎಸ್‌. | ಜಯಮ್ಮ ಎಸ್‌. 150/3 | ಖುಷ್ಕಿ ಉ.ಜ. ಉ.ಜ. 150/1 150/7 0-02 0-04 
ನಿಂಗೇಗೌಡ ಬಿನ್‌ ಲೇ. ಸಿದೇಗೌಡ ನಿಂಗೇಗೌಡ 
19 ಕಲ್ಲಪ್ಪ, ಚನ್ನಪ್ಪ, ರಾಜಶೇಖರ್‌ (ಜಂಟಿ) ಬಿನ್‌ | ಕಲ್ಲಪ್ಪ, ಚನ್ನಪ್ಪ, ರಾಜಶೇಖರ್‌ | 150/7 | ಖುಷ್ಕಿ ಉ.ಜ. ಉ.ಜ. 150/3 151/2 0-02 0-04 
ನಿಂಗಯೆ (ಜಂಟಿ) 
20 ಜಯಮ್ಮ ಕೋಂ ಪುಟ್ಟಸ್ವಾಮಯ್ಯ ಜಯಮ್ಮ 151/2 | ಖುಷ್ಟಿ ಉ.ಜ. ಉ.ಜ. 150/7 151/1 0-04 0-09 
21 ರಾಜಣ್ಣ ಬಿನ್‌ ಈರಯ್ಯ ರಾಜಣ್ಣ 151/1 [_ಖುಷ್ತಿ ಉ.ಜ. ಉ.ಜ. 151/2 152/5 0-04 0-09 
22 ಎನ್‌.ರಾಜಣ್ಣ ಬಿನ್‌ ಈರಯ್ಯ ಎನ್‌ ಸಾಜಣ್ಣ 152/5 | ಖುಷ್ಟಿ ಉ.ಜ. ಉ.ಜ. 151/1 152/2 0-02 0-04 
23 | ಅಮೀರ್‌ ಬಿನ್‌ ಸಾಬುಸಾಬ್‌, ಗೌಸ್‌ಫೀರ್‌ ಎನ್‌.ರಾಜಣ್ಣ 152/2 | ಖುಷ್ಕಿ ಉ.ಜ. ಉ.ಜ. 152/5 152/3 0-04 0-09 
ಬಿನ್‌ ಚಿಕ್ಕಲಾಲೂಸಾಬ್‌, ಎನ್‌.ರಾಜಣ್ಣ 
ಬಿನ್‌ ಈರಯ್ಯ 
24 ಮೇಹರೂನಿಸಾ ಕೋಂ ಲೇ. ಷೇಕ್‌ ಷೇಕ್‌ ಅಹಮದ್‌, 152/3 | ಖುಷ್ಕಿ ಉ.ಜ. ಉ.ಜ. 152/2 153/1ಬಿ 0-06 0-13 
ಅಹಮದ್‌ ಮೆಹರೂನ್ನೀಸಾ 
25 ಲಕ್ಷ್ಮಮ್ಮ ಕೋಂ ವೆಂಕಟಯ್ಯ ಲಕ್ಷ್ಮಮ್ಮ 93/2 ಖುಷ್ಕಿ | 153/1ಬಿ | ಉ.ಜ. 152/3 93/3ಎ2 0-04 0-09 
26 ಅಬ್ದುಲ್‌ ಗಫಾರ್‌ ಬಿನ್‌ ಅಬ್ದುಲ್‌ ರಹೀಂ ಅಬ್ದುಲ್‌ ಗಫಾರ್‌ 93/3ಎ2 | ಖುಷ್ಕಿ | 93/3ಬಿ ಉ.ಜ. | 153/1ಬ ಉ.ಜ. 0-02 0-05 
27 ಅಬ್ದುಲ್‌ ಗಫಾರ್‌ ಬಿನ್‌ ಅಬ್ದುಲ್‌ ರಹೀಂ ಅಬ್ದುಲ್‌ ಗಫಾರ್‌ 93/3ಬಿ | ಖುಷ್ಕಿ | 93/3ಸಿ_|93/3ಎ2 | ಉ.ಜ. ಉ.ಜ. 0-02 0-05 
28 ಲಕ್ಕಮ್ಮ ಕೋಂ ಲೇ. ನಂಜಯ್ಯ, ಲಕ್ಕಮ್ಮ, 153/1ಬಿ | ಖುಷ್ಕಿ | 92/1ಎ 93/2 ಉ.ಜ. 93/3ಬಿ 0-08 0-19 
ಎನ್‌.ಸಿದ್ದಲಿಂಗಯ್ಯ ಬಿನ್‌ ಲೇ. ನಂಜಯ್ಯ, ಎನ್‌.ಸಿದ್ದಲಿಂಗಯ್ಯ, ಎನ್‌. ಉ.ಜ. 
ಎನ್‌. ನಾಗಯ್ಯ ಬಿನ್‌ ಲೇ. ನಂಜಯ್ಯ, ನಾಗಯ್ಯ, ಶಿವಣ್ಣ 
ಶಿವಣ್ಣ ಬಿನ್‌ ಲೇ. ನಂಜಯ 
29 | ಮುಮ್ತಾಜ್‌ ಅಹಮದ್‌ ಬಿನ್‌ ,ಕೆ. ಅಬ್ದುಲ್‌ | ಮುಮ್ತಾಜ್‌ ಅಹಮದ್‌ 92/1ಎ | ಖುಷ್ಕಿ | 92/2 93/3ಸಿ ಉ.ಜ. ಉ.ಜ. 0-02 0-05 
ಕರೀಂ ಸಾಬ್‌ 
30 | ಜೆ ರಾಮಚಂದ್ರಯ್ಯ ಬಿನ್‌ ಹೆಚ್‌. ವೈ. ಮುಮ್ತಾಜ್‌ ಅಹಮದ್‌ 92/2 ಖುಷ್ಕಿ | 93/3 92/1ಎ ಉ.ಜ. ಉ.ಜ. 0-02 0-05 
ಜವರಯ್ಯ, ಮುಮ್ತಾಜ್‌ ಅಹಮದ್‌ ಬಿನ್‌ ಕೆ. 
ಅಬುಲ್‌ ಕರೀಂ 






































೭೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೦೮ ಭಾಗ - ೬ 










































































ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ಕೀರ್ಣ ಆಕಾರ 
31 ಮ.ಸುಲ್ಲೇಮಾನ್‌ ಬಿನ್‌ ಅಮೀರ್‌ ಸಾಬ್‌, ಜೆ.ರಾಮಚಂದ್ರಯ್ಯ, 92/3 ಖುಷ್ಕಿ 91/1 92/2 ಉ.ಜ. ಉ.ಜ. 0-02 0-05 
ಜೇ. ರಾಮಚಂದ್ರಯ್ಯ ಬಿನ್‌ ಲೇ. ಹೆಚ್‌. ಮ.ಸುಲ್ಲೇಮಾನ್‌, ಜೆ. 
ವೈ.ಜವರಪ್ಪ ರಾಮಚಂದ್ರಯ್ಯ 
32 ಗೌಸ್‌ಫೀರ್‌ ಬಿನ್‌ ಅಬ್ದುಲ್‌ ಖಾದರ್‌, ಗೌಸ್‌ಫೀರ್‌, ಸಿ. ರಾಮು 91/1 ಖುಷ್ಕಿ 91/2 92/3 ಉ.ಜ. ಉ.ಜ. 0-02 0-05 
ಸಿ.ರಾಮು ಬಿನ್‌ ಚಿಕ್ಕಶೆಟ್ಟಿ 
33 ಗೌಸ್‌ಫೀರ್‌ ಬಿನ್‌ ಅಬ್ದುಲ್‌ ಖಾದರ್‌, ಸಿ. ಗೌಸ್‌ಫೀರ್‌, ಸಿ.ರಾಮು 91/2 ಖುಷ್ಕಿ 90/1 91/1 ಉ.ಜ. ಉ.ಜ. 0-02 0-05 
ರಾಮು ಬಿನ್‌ ಚಿಕ್ಕಶೆಟ್ಟಿ 
34 ಗೌಸ್‌ಫೀರ್‌ ಬಿನ್‌ ಅಬ್ದುಲ್‌ ಖಾದರ್‌, ಸಿ. ಗೌಸ್‌ಫೀರ್‌, ಸಿ.ರಾಮು 90/1 ಖುಷ್ಕಿ 90/2 91/2 ಉ.ಜ. ಉ.ಜ. 0-05 0-12 
ರಾಮು ಬಿನ್‌ ಚಿಕ್ಕಶೆಟ್ಟಿ 
35 ಮ.ಘೀರ್‌ ಬಿನ್‌ ಅಮೀರ್‌ ಸಾಬ್‌ ಮ.ಫೀರ್‌ 90/2 ಖುಷ್ಕಿ 89/1 ಉ.ಜ. ಉ.ಜ. 101 0-22 0-52 
36 ಕಂ.ಮ.ಫೀರ್‌ ಸಾಬ್‌ ಕಂ.ಮ.ಫೀರ್‌ ಸಾಬ್‌ 89/1 ಖುಷ್ಕಿ ಉ.ಜ. 90/2 ಉ.ಜ. ಉ.ಜ. 0-18 0-46 
ಒಟ್ಟು ಖುಷ್ಕಿ 4-28 
ಎರಡು ಗ್ರಾಮಗಳ ಒಟ್ಟು ವಿಸ್ತೀರ್ಣ ಖುಷ್ಕಿ 7-12 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 105 ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಅರ್ಜನೆ ಅಧಿನಿಯಮ 17ನೇ ಪ್ರಕರಣದ ಅನ್ವಯ 4(1) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಯೂಎಸ್‌ಆರ್‌ 76/07-08, ದಿನಾಂಕ: 26ನೇ ಮಾರ್ಚ್‌ 2008 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಆಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, 
ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894 ರ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಅನುಸಾರವಾಗಿ 
ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟಿಸುಗಳನ್ನು ಕೊಡಲಾಗಿದೆ ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರುರವರು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತಾರೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೦೮ ೭೩೭ 





ಕಾವೇರಿ ನೀರಾವರಿ ನಿಗಮದ ಭೂ ಸ್ವಾಧೀನ ಪ್ರಕರಣಗಳಲ್ಲಿ ತುರ್ತಾಗಿ ಭೂ ಸ್ವಾಧೀನ ಪ್ರಕ್ರಿಯೆಗಳನ್ನು ಮುಗಿಸಲು ಅನುವು ಆಗುವಂತೆ ಸದರಿ ಅಧಿನಿಯಮದ 17ನೇ ಪ್ರಕರಣದ (4)ನೇ 
ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಕರ್ನಾಟಕ ಸರ್ಕಾರವು ಪತ್ರ ನಂಬರ್‌ ಕಂ.ಇ13 ಎಕ್ಕ್ಯೂಡಬ್ರ್ಯೂ 2004 ದಿನಾಂಕ:17.06.2004 ರಂತೆ ಅನುಮತಿ ನೀಡಿರುತ್ತದೆ 
ಹಾಗೂ ತುರ್ತಾಗಿ ಭೂಮಿಯ ಅವಶ್ಯಕತೆ ಇರುವುದರಿಂದ ಸದರಿ ಅಧಿನಿಯಮದ 5-ಎ ಪ್ರಕರಣದ ಉಪ ಬಂಧಗಳು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಲಾದ ಭೂಮಿಗಳ ಭೂ ಸ್ವಾಧೀನಕ್ಕೆ 
ಅನ್ವಯವಾಗತಕ್ಕದ್ದಲ್ಲ ಎಂಬುದಾಗಿ ನಿರ್ದೇಶಿಸಿರುತ್ತದೆ. 

ಭೂ ಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೆ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿ ಇಲ್ಲದೆ, 
ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಇದರಲ್ಲಿ ಮಾಡಲಾದ ವೆಚ್ಚ 
ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಅರ್ಜನೆ ಅಧಿನಿಯಮದ (7ನೇ ಖಂಡದ) 
2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಸೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 





























ಅನುಸೂಜಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಕಸಬಾ ಗ್ರಾಮ: 1. ರಾಯವಾರ, 2.ಚನ್ನಶೆಟ್ಟಿಹಳ್ಳಿ | 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ಕೀರ್ಣ ಆಕಾರ 
1. ಗ್ರಾಮ: ರಾಯವಾರ 
1 ಈರಣ್ಣ ಬಿನ್‌ ದೊಡ್ಡಯ್ಯ, ಈರಲಕ್ಕಯ್ಯ ಬಿನ್‌ ಈರಣ್ಣ, ಈರ ಲಕ್ಕಯ್ಯ, 19/1ಎ ಖುಷ್ಕಿ ಉಳಿಕೆ 18/1ಬಿ | 18/1ಎ | ಉ.ಜ. 0-01 0-04 
ದೊಡಯ್ದ ಲಕ್ತಯ್ದ ಬಿನ್‌ ದೊಡಯ ಲಕ್ಕಯ ಜಮೀನು 
ಡಿ ಥಿ ಕಥಿ ಡಿ ಠಿ ಕಥಿ 
2 ತಿಮ್ಮಯ್ಯ ಬಿನ್‌ ಈರಯ್ಯ ತಿಮ್ಮಯ್ಯ 19/1ಬಿ ಖುಷ್ಕಿ ನಾಲಾ 18/1ಬಿ ಉಜ 19/1ಎ 0-02 0-07 
3 ಸಣ್ಣೀರಯ್ಯ ಬಿನ್‌ ಲಕ್ಕಯ್ಯ ಸಣ್ಣೀರಯ್ಯ 19/2 ಖುಷ್ಕಿ ನಾಲಾ ಉಜ ಉಜ 21 0-02 0-07 
4 ಚಿಕ್ಕಮ್ಮ ಕೋಂ ದೊಡಯ್ದ ಸಣೀರಯ್ಲ ಬಿನ್‌ ಚಿಕ್ಕಮ್ಮ, ಸಣೀ ರಯ 18/2 ಖುಷಿ ಉಜ ಗಡಿ 18/1ಬಿ | 17/2 0-07 0-25 
ರ `ಈ ಡಿ ಥಿ ಣ ಕಿ ರ "ಲ ಣ ಕಿ ಶೆ 
ಲಕ್ಕಯ್ಯ, ವೀರಮ್ಮ ಕೋಂ ಲಕ್ಕಯ್ಯ ವೀರಮ್ಮ 
5 ಈರಣ್ಣ ಬಿನ್‌ ದೊಡ್ಡಯ್ಯ, ಈರಲಕ್ಕಯ್ಯ ಬಿನ್‌ ಈರಣ್ಣ, ಈರ ಲಕ್ಕಯ್ಯ 18/1ಬಿ ಖುಷ್ಕಿ 19/1ಬಿ ಉಜ ಉಜ 18/2 0-06 0-21 
ದೊಡ್ಡಯ್ಯ, ಲಕ್ಕಯ್ಯ ಬಿನ್‌ ದೊಡ್ಡಯ್ಯ, ಚಿಕ್ಕಮ್ಮ ಬಿನ್‌ ಲಕ್ಕಯ್ಯ, ಚಿಕ್ಕಮ್ಮ 
ದೊಡ್ಡಯ್ಯ 











































































































೭೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೦೮ ಭಾಗ - ೬ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ಕೀರ್ಣ ಆಕಾರ 
6 ಕೆಂದಯ್ಯ ಬಿನ್‌ ಸೂರಯ್ಯ, ದೊಡ್ಡಯ್ಯ ಬಿನ್‌ ಕೆಂದಯ್ಯ, ದೊಡ್ಡಯ್ಯ, 21 ಖುಷ್ಕಿ ಉಜ ಜ 19/2 16 0-08 0-30 
ಸೂರಯ್ಯ, ಈರಣ್ಣ ಬಿನ್‌ ಸೂರಯ್ಯ, ಚಿಕ್ಕಮ್ಮ ಕೋಂ | ಈರಣ್ಣ, ಚಿಕ್ಕಮ್ಮ 
ಚಿತೆಯ 
7 |ದ್ರಾಕಾಯಣಿ ಕೋಂ ನರಸಿಂಹಮೂರ್ತಿ ದ್ರಾಕಾಯಣಿ 17/2 ಖುಷ್ತಿ ಉಜ ಗಡಿ 18/2 | 17/1 0-05 0-20 
8 | ನರಸಿಂಹಮೂರ್ತಿ ಬಿನ್‌ ಲಕಿ ೀನರಸಿಂಹಯ ನರಸಿಂಹಮೂರ್ತಿ 173 | ಖುಷಿ | ಉಜ ಗಡಿ | 17/2 |171 0-04 0-16 
9 | ಈರಮ್ಮ ಕೋಂ ಸಿದ್ದಯ್ಯ, ಲಕ್ಷ್ಮೀನರಸಿಂಹಯ್ಯ ರ ಲಕ್ಷ್ಮೀನರ ಸಿಂಹಯ್ಯ, 17/1. ಖುಷ್ಕಿ | ಉಜ ಗಡಿ 17/3 | 15 0-12 0-48 
ಕೆಂಚಯ್ಯ ಶಿವಣ್ಣ ಬಿನ್‌ ತೀ ಹೆಚ್ಚ, ಚ ಂದ್ರಶೇಖ ಶಿವಣ್ಣ, ಚಂದ್ರಶೇಖರ್‌ 
ಬಿನ್‌ ಲೇ. ಹುಚ್ಚಣ್ಣ, `ರಾಮಣ್ಣ ಬಿನ್‌ "ಲೇ. ಮ ರಾಮಣ್ಣ, ನಾಗ ರಾಜು, 
ನಾಗರಾಜು ಬಿನ್‌ ಲೇ. ಹುಚ್ಚಣ್ಣ. ಈರಮ್ಮ. 
10 | ಜಿ.ಹೆಚ್‌.ಅಂದಾನಪ ಬಿನ್‌ ಹುಚ್ಚಪ ಜಿ.ಹೆಚ್‌. ಅಂದಾನಪ 15/1ಬಿ ಖುಷ್ತಿ ಉಜ ಉಜ 17/1 [| 14/2 0-03 0-11 
11 ಸ್ಥೆಯದ್‌ ಖರೀಂ ಬಿನ್‌ ಸಯ್ಯದ್‌ ಹುಸೇನ್‌ ಸೈಯದ್‌ ಖರೀಂ 14/2 ಖುಷ್ತಿ ಉಜ 11/1 15/6ಬಿ | 14/3 0-01 0-04 
12 | ಪುಟ್ಟರಾಜು ಬಿನ್‌ ನರಸಪ ಪುಟ್ಟರಾಜು 14/3 ಖುಷ್ತಿ ಉಜ 11/2 | 14/2 14/5 0-01 0-04 
13 | ಆರ್‌. ಗೋವಿಂದಯ ಬಿನ್‌ ರಾಮಯ ಆರ್‌. ಗೋವಿಂದಯ 14/5 ಖುಷ್ತಿ ಉಜ 11/3 14/3 (ಉಜ 0-02 0-08 
14 ಆರ್‌. ಗೋವಿಂದಯ ಬಿನ್‌ ರಾಮಯ ಆರ್‌. ಗೋವಿಂದಯ 11/3 ಖುಷ್ತಿ 14/5 ಉಜ ಉಜ 11/4 0-01 0-04 
15 ಆರ್‌. ಗೋವಿಂದಯ್ಯ ಬಿನ್‌ ರಾಮಯ್ಯ, `ರಾಮಕೃಷ್ಣಯ್ಯ ಆರ್‌. ಗೋವಿಂದಯ್ಯ, 11/4 ಖುಷ್ಕಿ ಉಜ ಉಜ 11/3 10/3 0-03 0-11 
ಬಿನ್‌ ರಾಮಯ ರಾಮಕೃಷ್ಣಯ 
16 ಕೆಂಪಮ್ಮ ಕೋಂ ಸಿ.ವಿ.ಕೆಂಚಪ ಕೆ ೦ಪಮ್ಮ 10/3 ಖುಷ್ತಿ ಉಜ ಉಜ 11/4 10/2 0-03 0-11 
17 ಕೆಂಪಮ, ಕೋಂ ಸಿ.ವಿ.ಕೆಂಚಪ ಕೆ ೦ಪಮ್ಮ 10/2 ಖುಷ್ತಿ ಉಜ ಉಜ 10/3 10/1 0-02 0-08 
18 ನರಸಿಂಪಮೂರ್ಶ ಬಿನ್‌ ಕುಂಭಯ್ಯ ನರಸಿಂಹಮೂರ್ತಿ, 10/1 ಖುಷ್ಕಿ ಉಜ ಉಜ 10/2 | 82/1 0-02 0-08 
ಕುಂಭಯ 
19 ರಾಮಣ್ಣ ಬಿನ್‌ ದೊಡ್ಡಯ್ಯ, ಡಿ. ಮುದ್ದಯ್ಯ ಬಿನ್‌ ರಾಮಣ್ಣ, ಡಿ. ಮುದ್ದಯ್ಯ, 82/1 ಖುಷಿ ಉಜ ಉಜ 10/1 | 82/1 0-03 0-09 
ದೊಡ್ಡಯ್ಯ, ಮಹಮದ್‌ ನಿಜಾಮುದ್ದೀನ್‌ ಛು ಗಾ. ಮಹಮದ್‌ 
ತಂದೆ ಮಹಮದ್‌ ಮುಸಾಘ ನಿಜಾಮುದೀನ್‌ 
20 ರಾಮಣ್ಣ ಬಿನ್‌ ದೊಡ್ಡಯ್ಯ, ಡಿ. ಮುದ್ದಯ್ಯ ಬಿನ್‌ ರಾಮಣ್ಣ, ಡಿ. ಮುದ್ದಯ್ಯ, 83 ಖುಷ್ಕಿ ಉಜ 82/1 ಉಜ | 80/1 0-04. 0-13 
ದೊಡ್ಡಯ್ಯ, ಮಹಮದ್‌ ನಿಜಾಮುದ್ದೀನ್‌ ಮೃ ಗಾ. ಮಹಮದ್‌ 
ತಂದೆ" ಮಹಮದ್‌ ಮುಸಾಫ ನಿಜಾಮುದೀನ್‌ 
21 | ಕೆಂಚಪ್ಪ ಬಿನ್‌ ಚಿಕ್ಕಣ್ಣ ಕೆಂಚಪ 80/1 ಖುಷ್ಕಿ 84 ಉಜ 83 ಉಜ 0-04 0-20 
ಒಟ್ಟು ಖುಷ್ಕಿ 1-36 


























































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೦೮ ೭೩೯ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
2. ಗ್ರಾಮ: ಚನ್ನಶಟ್ಟಿ ಹಳ್ಳಿ 

22 ಶಕುನಿರಂಗಯ್ಯ, ಕೆಂಪಯ್ಯ, ಬ್ಯಾಟಮ್ಮ ಕೊಂ ಲೇ. ಶಕುನಿರಂಗಯ್ಯ, 5 ಖುಷ್ಕಿ 6 ಉಜ ಉಜ 125/1ಎ 0-16 0-52 

ದೊಡರಂಗಯ ಕೆಂಪಯ್ಣ ಬ್ಲಾಟಮ 

ಛಾ ಪ್ರಿ ಪ್ರಿ ಹಿ 

23 ಲಕ್ಷ ಮ್ಮ ಕೋಂ ನರಸಿಂಹಯ ಲಕ್ಷ ಒಮ್ಮ 25/1ಎ1 ಖುಷ್ಮಿ ಉಜ ಉಜ 5 35 0-05 0-17 
24 ಸಂಪತ್ತಕುಮಾರ್‌ ಬಿನ್‌ ಸೀತಾರಾಮಯ್ಯ, ಪ್ರಕಾಶ್‌ ಸಂಪತ್ತಕುಮಾರ್‌, ಪ್ರಕಾಶ್‌ 35 ಖುಷ್ಕಿ ಉಜ ಉಜ (|25/1ಎ1 34/2 0-24 0-28 

ನಾರಾಯಣ ಬಿನ್‌ ಸೀತಾರಾಮಯ್ಯ, ಜಯರಾಮಯ್ಯ ನಾರಾಯಣ, 

ಬಿನ್‌ ಸೀತಾರಾಮಯ್ಯ ಜಯರಾಮಯ್ಯ 
25 | ಜಿ.ಬಿ.ಸಂಗಪದೇವರು ಜಿ.ಬಿ.ಸಂಗಪದೇವರು 34/2 ಖುಷ್ಮಿ ಉಜ ಉಜ 35 34/3 0-04 0-13 
26 | ಯಶೋದಮ್ಮ ಬಿನ್‌ ದೊಡ್ಡಹನುಮಂತಯ್ಯ ಯಸೋಧಮ 34/3 ಖುಷ್ಕಿ ಉಜ ಉಜ 34/2 33 0-05 0-17 
27 | ಗುಬ್ಬಿಯಪದೇವರು ಅರ್ಚಕ ಮಲ್ಲಣ್ಣ 33 ಖುಷ್ಕಿ ಉಜ ಉಜ 34/3 41 0-15 0-53 
28 ನಂಜಯ್ಯ ಬಿನ್‌ ಮಲ್ಲಯ್ಯ, ಜ್ಞಾನೇಶ್ವರ ಬಿನ್‌ ನಂಜಯ್ಯ, ಜ್ಞಾನೇಶ್ವರ 45/7 ಖುಷ್ಕಿ 45/10 ಉಜ ರೈಲ್ವೆ ರಸ್ತೆ 59/5 0-16 0-56 

ಪರಮಶಿವಯ 
29 ಜಿ.ಎಸ್‌. ಓಹಿಲೇಶ್‌ ಬಿನ್‌ ಜಿ.ಎಸ್‌. ರಾಜಪ್ಪ ಜಿ.ಎಸ್‌.ಓಹಿಲೇಶ್‌ 45/10 ಖುಷ್ತಿ ಉ.ಜ. 45/7 45/7 59/5 0-02 0-07 
30 ಹುಚ್ಚಪ್ಪ ಬಿನ್‌ ಮಚ್ಚೆರಂಗಯ್ಯ ಹುಚ್ಚಪ್ಪ 59/5 ಮುಷ್ತಿ 59/4 45/7 61 ಉಜ 0-12 0-42 
31 | ಪುಟ್ಟಮ್ಮ ಬಿನ್‌ ಜಿ. ವೈ. ವೆಂಕಟಪ್ಪ ಪುಟ್ಟಮ್ಮ 24/2ಎ ಖುಷ್ತಿ ಉಜ 23 23 ಉಜ 0-03 0-15 
32 ದೊಡ್ಡಮ್ಮ ಕೋಂ ಪಾಪಣ್ಣ ದೊಡ್ಡಮ್ಮ 59/4 ಖುಷ್ತಿ 59/5 ಉಜ 45/7 61 0-12 0-63 
33 ಚಿಕ್ಕಬ್ಯಾಟಪ್ಪ ಬಿನ್‌ ಬ್ಯಾಟಪ್ಪ, ರಾಜಶೇಖರಪ್ಪ ಬಿನ್‌ ಚಿಕ್ಕಬ್ಯಾಟಪ್ಪ, 61 ಖುಷ್ಕಿ ಉಜ ಉಜ 59/5 ಗುಬ್ಬಿ 0-24 0-36 

ಜಯಮ್ಮ, ಸೋಮಶೇಖರ ಬಿನ್‌ ಲಿಂಗಪ್ಪ ರಾಜಶೇಖರಪ್ಪ, ಗಡಿ 

ಸೋಮಶೇಖರ 
ಒಟ್ಟು ಖುಷ್ಟಿ 3-18 
ಎರಡು ಗಾಮಗಳೆ ಒಟ್ಟು ವಿಸೀರ್ಣ ಖುಷ್ಕಿ 5-14 
J £3 ಎಂ 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 106 ತುಮಕೂರು ಜಿಲ್ಲೆ, ತುಮಕೂರು. 





೭೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೦೮ ಭಾಗ - ೬ 





ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಭೂ ಅರ್ಜನೆ ಅಧಿನಿಯಮ 4(1)ರ ಪ್ರಕರಣದ ಮೇರೆಗೆ ಅಧಿಸೂಚನೆ 
LAQ CR 10/07-08, ದಿನಾಂಕ: 19ನೇ ಮಾರ್ಚ್‌ 2008 

ಇದರ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಉಡುವಳ್ಳಿ ಕೆರೆಗೆ ಫೀಡರ್‌ ಚಾನಲ್‌ ನಿರ್ಮಾಣದ ಉದ್ದೇಶಕ್ಕೆ ಅಗತ್ಯವಾಗಿದೆ 
ಎಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ: 

ಕರ್ನಾಟಕ ಅಧಿನಿಯಮದ 1991 ರ 33 ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 ಕೇಂದ್ರ ಅಧಿನಿಯಮ ಸಂಖ್ಯೆ 1894 ರ (1)ರ 4ನೇ ಪ್ರಕರಣದ (1)ನೇ 
ಉಪ ಪ್ರಕರಣದ ಉಪಬಂಧಗಳ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ ಕಲಂ 
4(2)ನೆಯ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಅರ್ಜನೆ ಅಧಿಕಾರಿಗಳು ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ 
ಈ ಮೂಲಕ ಅಧಿಕಾರ ನೀಡಿರುತ್ತೆ. 

ಸದರಿ ಅಧಿನಿಯಮದ 3(ಸಿ)ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ 
ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ನೇಮಕ ಮಾಡಿದೆ. ಭೂಮಿಗಳಲ್ಲಿ ಹಿತಾಸಕ್ತಿ ಹೊ೦ದಿರುವ ಯಾವನೇ ವ್ಯಕ್ತಿಯು ತನ್ನ 
ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಈ ಅಧಿಸೂಚನೆ ಪ್ರಕಟವಾದ 30 ದಿನಗಳ ಒಳಗಾಗಿ ಕರ್ನಾಟಕ ಅಧಿನಿಯಮ 1991 ರ 33 ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ 
ಅಧಿನಿಯಮ 1894 ರ 3(ಸಿ) ಪ್ರಕರಣ ಮೇರೆಗೆ, ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಸಹಾಯಕ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, ಚಿತ್ರದುರ್ಗ 
ಉಪವಿಭಾಗ, ಚಿತ್ರದುರ್ಗ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಜಮೀನುಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಬೇರೆ 
ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು, ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ 
ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ 
ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ (ಏಳನೇ 
ಖಂಡದ)2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪವಿಭಾಗಾಧಿಕಾರಿಗಳು ಮತ್ತು ಭೂ ಸ್ವಾಧೀನಾಧಿಕಾರಿ, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 




















ಅನುಸೂಚಿ 

ಜಿಲ್ಲೆ : ಚಿತ್ರದುರ್ಗ ತಾಲ್ಲೂಕು : ಹಿರಿಯೂರು ಹೋಬಳಿ : ಕಸಬಾ ಗ್ರಾಮ : ಉಡುವಳ್ಳಿ, ಪರಮೇನಹಳ್ಳಿ 
ಕ್ರ | ವಿವರಣೆಯೊಂದಿಗೆ ಖಾತೆದಾರರ ಹೆಸರು ಅನುಭವದಾರರ ಸರ್ಪೆ ! ತರಹೆ ಚಕ್ಕುಬಂದಿ ಅಗತ್ಯವಾದ ಮೌಲ್ಯನಿರ್ಧರಣೆ 
ಸಂ. ಕ್ರಮ ಸಂಖ್ಯೆ ಗೇಣಿದಾರರ ಅಥವಾ ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂದಾಜು (ಆಕಾರ (ರೂ.ಪೈ) 

ಅಥವಾ ನಿವೇಶನ | ಹಿತಾಸಕ್ತಿ ಹೊ೦ದಿರುವ ವಿಸ್ತೀರ್ಣ 

ಸಂಖ್ಯೆ ವ್ಯಕ್ತಿಯ ಹೆಸರು (ಎ-ಗುಂ) 
1 2 3 4 5 6 7 8 9 10 1] 12 
ಉಡುವಳ್ಳಿ 
LTO ಗಂಗಜ್ಜಿ ಕೋಂ ಕರಿಯಪ್ಪ ಗಂಗಜ್ಜಿ ಕೋಂ 40 ಖುಷ್ಕಿ | ಹುಳಿಯಾರು ಲಾಗು ಸ.ನಂ.46ರ | ಸ.ನಂ.46ರ 1-02 0-28 
ಕರಿಯಪ್ಪ ರಸ್ತೆ ಸ.ನಂ.41 ಉಳಿಕೆ ಉಳಿಕೆ 







































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೦೮ ೭೪೧ 
1 2 3 4 5 6 7 8 9 10 11 12 
2 | —————- ಸಣ್ಣ ಗಂಗಪ್ಪ ಬಿನ್‌ ಸಣ್ಣ ಗ೦ಗಪ್ಪ ಬಿನ್‌ 42 ಖುಷ್ಕಿ ಲಾ.ಸ.ಸ೦. 41 ಪರಮೇನಹಳ್ಳಿ ಸ.ನಂ.42ರ ಸ.ನಂ.42 ರ 3-11 | 0-84 

ವೆಂಕಟಪ್ಪ, ದೊಡ್ಡಗಂಗಣ್ಣ ವೆಂಕಟಪ್ಪ, ಗಡಿ ಉಳಿಕೆ ಉಳಿಕೆ 
ಬಿನ್‌ ಬುಗುಲು ದಾಸಪ್ಪ, ದೊಡ್ಡಗಂಗಣ್ಣ ಬಿನ್‌ ಜಮೀನು ಜಮೀನು 
ದಾಸಪ್ಪ ಬಿನ್‌ ದೊಡ್ಡ ಬುಗುಲುದಾಸಪ್ಪ, 
ಮನೆ ಗಂಗಜ್ಜ ದಾಸಪ್ಪ ಬಿನ್‌ 
ಸಿ.ನಾಗರಾಜ ಬಿನ್‌ ಎಸ್‌. | ದೊಡ್ಡಮನೆ ಗ೦ಗಜ್ಜ, 
ಚನ್ನಪ್ಪ ಸಿ.ನಾಗರಾಜ ಬಿನ್‌ 
ಎಸ್‌. ಚನ್ನಪ್ಪ 
ಪರಮೇನಹಳ್ಳಿ 
ಕ] | |್ಷ್ರ್ರ ಚಿನ್ನವೆಂಕಟಪ್ಪ ಬಿನ್‌ ಚಿನ್ನವೆಂಕಟಪ್ಪ ಬಿನ್‌ 106 ಖುಷ್ಕಿ ಉಡುವಳ್ಳಿ ಸ.ನಂ. 107 ಸ.ನಂ. ಉಡುವಳ್ಳಿ ಗಡಿ | 0.35 0.46 
ವೆಂಕಟಪ್ಪ ವೆಂಕಟಪ್ಪ ಗಡಿ 106ರ 
ಉಳಿಕೆ 
ಜಮೀನು 
4 |“ ಅ ಗ೦ಗಪ್ಪ ಬಿನ್‌ ವೆಂಕಟಪ್ಪ | ಗ೦ಗಪ್ಪ ಬಿನ್‌ 107 ಖುಷ್ಕಿ ಲಾ.ಸ.ನಂ. ಲಾ.ಸ.ನ 108 ಸ.ನಂ. ಸ.ನಂ. 107ರ 2.01 1.50 
ಕರಿಯಪ್ಪ ಬಿನ್‌ ವೆಂಕಟಪ್ಪ ಕರಿಯಪ್ಪ 106 107ರ ಉಳಿಕೆ 
ವೆಂಕಟಪ್ಪ ಬಿನ್‌ ವೆಂಕಟಪ್ಪ ಉಳಿಕೆ ಜಮೀನು 
ಜಮೀನು 
S| ರ್ಜ ತಿಮ್ಮಣ್ಣ ಬಿನ್‌ ಪೂರಯ್ಯ ತಿಮ್ಮಣ್ಣ ಬಿನ್‌ 108 ಖುಷ್ಟಿ ಲಾ.ಸ.ನಂ. ಲಾ.ಸ.ನ 109 ಸ.ನಂ. ಸ.ನಂ. 108ರ 1.34 1.36 
ಪೂರಯ್ಯ 107 108ರ ಉಳಿಕೆ 
ಉಳಿಕೆ ಜಮೀನು 
ಜಮೀನು 

6 | ————— ಗುರಮ್ಮ ಕೋಂ ಗುರಮ್ಮ ಕೋಂ 109 ಖುಷ್ಕಿ ಲಾ.ಸ.ನಂ. ಲಾ.ಸ.ನ 110 ಸ.ನಂ. ಸ.ನಂ. 109ರ 1.33 1.35 

ಮೊಗಲಾಯಪ್ಪ ಗಂಗಪ್ಪ | ಮೊಗಲಾಯಪ್ಪ, 108 109ರ ಉಳಿಕೆ 
ವೆಂಕಟೇಶ್‌ ಬಿನ್‌ ಗಂಗಪ್ಪ, ವೆಂಕಟೇಶ್‌ ಉಳಿಕೆ ಜಮೀನು 
ಮೊಗಲಾಯಪ್ಪ ಬಿನ್‌ ಮೊಗಲಾಯಪ್ಪ ಜಮೀನು 

7| ————- ಕೊಟ್ಟಿಗೆ ಹನುಮಂತಪ್ಪ ಕೊಟ್ಟಿಗೆ ಹನುಮಂತಪ್ಪ 165 | ಖುಷ್ಕಿ ಪರಮೇನಹಳ್ಳಿ ಲಾ.ಸ.ನ 166 ಸ.ನಂ. ಲಾ.ಸ.ನಂ. 169 | 1-00 | 0.74 

ಬಿನ್‌ ಹನುಮಂತಪ್ಪ ಬಿನ್‌ ಹನುಮಂತಪ್ಪ ಗ್ರಾಮ 165ರ ಉಳಿಕೆ 
ಜಮೀನು 











































































































೭೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೦೮ ಭಾಗ - ೬ 
1 2 3 4 5 6 7 8 9 10 1] 12 
8| ————— ಕರಿಯಪ್ಪ ಬಿನ್‌ ಕರಿಯಪ್ಪ ಬಿನ್‌ 166 ಖುಷ್ಟಿ ಲಾ.ಸ.ನಂ. ಲಾ.ಸ.ನ 43 ಸ.ನಂ. ಲಾ.ಸ.ನಂ. 0.39 0.72 

ಸಣ್ಣಕರಿಯಪ್ಪ ಸಣ್ಣಕರಿಯಪ್ಪ 165 166ರ 168 
ಉಳಿಕೆ 
ಜಮೀನು 
9 | ————— ಹನುಮಪ್ಪ ಬಿನ್‌ ಕೊಟ್ಟಿಗೆ ಹನುಮಪ್ಪ ಬಿನ್‌ 167 ಖುಷ್ಟಿ ಲಾ.ಸ.ನಂ. ಲಾ.ಸ.ನ 43 ಲಾ.ಸ.ನ 43 | ಸ.ನಂ. 167ರ 1.06 0.85 
ಗುಂಡಪ್ಪ ಕೊಟ್ಟಿಗೆ ಗುಂಡಪ್ಪ 168 ಉಳಿಕೆ 
ಜಮೀನು 
10| ————— ಸೀಗೆಹಟ್ಟಿ ತಿಮ್ಮಯ್ಯ ಬಿನ್‌ | ಸೀಗೆಹಟ್ಟಿ ತಿಮ್ಮಯ್ಯ 168 | ಖುಷ್ಕಿ | ಲಾ.ಸ.ನಂ. | ಲಾ.ಸ.ನ 167 | ಲಾ.ಸನ | ಸ.ನಂ. 168ರ | 107 | 0.87 
ಹನುಮಪ್ಪ ಬಿನ್‌ ಹನುಮಪ್ಪ 169 166 ಉಳಿಕೆ 
ಜಮೀನು 
11 | —————- ಇ.ವೆಂಕಟೇಶ್‌ ಬಿನ್‌ ಇ.ವೆಂಕಟೇಶ್‌ ಬಿನ್‌ 169 ಖುಷ್ಕಿ ಲಾ.ಸ.ನಂ. | ಲಾ.ಸ.ನ 168 ಲಾ.ಸ.ನ ಸ.ನಂ. 169ರ 1.09 0.90 
ಈರಣ್ಣ ಈರಣ್ಣ 43 165 ಉಳಿಕೆ 
ಜಮೀನು 

12 | ————-— ದೊಡ್ಡತಿಮ್ಮಪ್ಪ ಬಿನ್‌ ದೊಡ್ಡತಿಮ್ಮಪ್ಪ ಬಿನ್‌ 180 ಖುಷ್ಟಿ ಲಾ.ಸ.ನಂ. ಲಾ.ಸ.ನ 43 ಸ.ನಂ. ಲಾ.ಸ.ನಂ. 43 0.05 0.09 

ದೊಡ್ಡೀರಪ್ಪ ದೊಡ್ಡೀರಪ್ಪ 180ರ 180ರ 
ಉಳಿಕೆ ಉಳಿಕೆ 
ಜಮೀನು ಜಮೀನು 

1. ರ್ಜ ಹನುಮಂತಪ್ಪ ಬಿನ್‌ ಹನುಮಂತಪ್ಪ ಬಿನ್‌ 181 ಖುಷ್ಟಿ ಲಾ.ಸ.ನಂ. ಲಾ.ಸ.ನ 182 | ಸನಂ. 181ರ | ಸ.ನಂ. 181ರ 0.31 0.39 

ಕರಿಯಪ್ಪ ಕರಿಯಪ್ಪ 110 ಉಳಿಕೆ ಉಳಿಕೆ 
ಜಮೀನು ಜಮೀನು 

14) —————- ರಂಗಾಪುರದ ನಾಗಪ್ಪ ರಂಗಾಪುರದ ನಾಗಪ್ಪ 182 | ಖುಷ್ಕಿ | ಲಾ.ಸ.ನಂ. ಲಾ.ಸ.ನ 43 ಸ.ನಂ. ಸ.ನಂ. 182ರ 0.33 0.61 

ಬಿನ್‌ ಕರಿಯಪ್ಪ ಬಿನ್‌ ಕರಿಯಪ್ಪ 181 182ರ ಉಳಿಕೆ 
ಉಳಿಕೆ ಜಮೀನು 
ಜಮೀನು 
ಜುಮ್ಹಾ 18.06 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 110 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೦೮ ೭೪೩ 





ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂ ಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂ.ಇ. 75 ಭೂಸ್ಸಾಗ್ರಾ 07, ದಿನಾಂಕ: 17ನೇ ಮಾರ್ಚ್‌ 2008 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒ೦ದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎ೦ದರೆ ತಿರುಮಳೇಗೌಡನದೊಡ್ಡಿ ಮತ್ತು ಹೊಸೂರು ಗ್ರಾಮಗಳ ರಸ್ತೆ ಅಭಿವೃದ್ಧಿಗಾಗಿ 
ಜಮೂನು ಅಗತ್ಯವಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ4(1ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ 
ಎಲ್‌.ಎಕ್ಕೂ:ಎಸ್‌.ಆರ್‌.08:05-06 ದಿನಾಂಕ: ರ 23.5.2007 ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 
ಮತ್ತು ಕರ್ನಾಟಕ ಕಾಯ್ದೆ: 33-1991ರ ನ್ವಯ ತಿದ್ದುಪಡಿಯಾದ ಭೂಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) 5-ಎ ಪ್ರಕರಣದ (2)ನೇ ಉಪ 
ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ 
ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 
ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪವಿಭಾಗ, ರಾಮನಗರಂ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ 
ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ 
ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರ ಕಛೇರಿಯಲ್ಲಿ ಇಡಲಾಗಿದೆ. (LAA.SR. 
36:06-07) 





















































ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಲೂಕು: ರಾಮನಗರ ಹೋಬಳಿ: ಕೂಟಗಲ್‌ ಗ್ರಾಮ: ಹೊಸೂರು 
ಚಕ್ಕುಬಂದಿ ಭೂಸ್ತಾಧೀನ 
ಕ್ರ. ಅನುಭವದಾರರ ಸರ್ವೆ ಸ ಆ 
ಖಾತೆದಾರರ ಹೆಸರು ಸ ವ ೫ 368 ಪಾರ್‌ ಪಮ ತ್ತರ ಗ್ರ ವರ್ಣ ಂದಾಯ 
4 ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ. 
1 2 3 4 5 6 7 8 9 10 1] 
7 ಹೆಚ್‌.ಆರ್‌. ರುದ್ರಯ್ಯ ಜಿನ್‌ 705197 | ನಾಡ ಹೆಂಚಿನ] ಸರ್ಕಾರಿ ರಸ್ತೆ | ತವರಂಗಯ್ಯ ಸರ್ಕಾರಿ] ಶಿವರಾಮಯ್ಯ | 32 x154 ಷಾ 
ಲೇಟ್‌ ರೇವಣ್ಣ ಮನೆ ರವರ ಜಮೂನು ರಸ್ತೆ ರವರ ಜಮೂನು 
ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 117 ಎಂ. ವೆಂಕಟೇಶಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2) 
ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯ್ದೆ ಕಲಂ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಅ 42 ಭೂಸ್ಥಾತು 2007, ದಿನಾಂಕ: 16ನೇ ಏಪ್ರಿಲ್‌ 2008 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಜಿ ನಾ ಹಳ್ಳಿ ತಾಲ್ಲೂಕು, ಹುಳಿಯಾರು ಹೋಬಳಿ ಬೆಳ್ಳಾರ ಗ್ರಾಮದ ಸರ್ವೆನಂಬರು 
142/3, 194/, 201/4 ಮತ್ತು 234 ರಿಂದ ಒಟ್ಟು 0-26 ಗುಂಟೆ ಸಂಪರ್ಕ ರಸ್ತೆಗಾಗಿ ಭೂ ಸ್ವಾಧೀನಪಡಿಸಲು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ 


ದಿಸಿ ಗ 





೭೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೫, ೨೦೦೮ ಭಾಗ - ೬ 





4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ ಎಸ್‌ಆರ್‌ 3/07-08 ದಿನಾಂಕ: 25.4.2007 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ ಮತ್ತು ಕರ್ನಾಟಕ ಕಾಯ್ದೆ 
33:1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮದ 1894ರ (ಕೇಂದ್ರ ಅಧಿನಿಯಮ 1ರ 1894) 5ಎ ಪ್ರಕರಣದ ಉಪ ಪ್ರಕರಣ (2) ಮತ್ತು 6(1ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ 
ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪ ವಿಭಾಗಾಧಿಕಾರಿಗಳು ತಿಪಟೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಗಳ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ 
ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಜಮೀನಿನ ಒಂದು ನಕ್ಷೆಯನ್ನು ತಿಪಟೂರು ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ತಿಪಟೂರು ಉಪ ವಿಭಾಗ, ತಿಪಟೂರು ಇವರ ಕಾರ್ಯಲಯದಲ್ಲಿ 
ಪರಿವೀಕ್ಷಣೆಗೆ ಇಡಲಾಗಿದೆ. 



















































































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಚಿ ನಾ ಹಳ್ಳಿ ಹೋಬಳಿ: ಹುಳಿಯಾರು ಗ್ರಾಮ: ಬೆಳ್ಳಾರೆ 
3 ಖಾತೆದಾರರ ಹೆಸರು A (ಭೂತ ತರಹೆ ತ ಕ ನ 
ಸಂ. ಹೆಸರು ನಂಬರ್‌ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದ್‌ 
ಜ > ಎ-ಗು೦ (ರೂ. ಪೈ. 
1 2 3 4 5 6 7 8 9 10 11 
R B ಬಲರಾಮಯ್ಯ ಬಿನ್‌ RB ಬಲರಾಮಯ್ಯ 142/3 ತರಿ ರಸ್ತೆ ಸ.ನಂ ರಸ್ತೆ ರಸ್ತೆ 0-05 0-16 
ಬಸವೇಗೌಡ 142/3ರ 0-02 ಖ 
ಉಳಿಕೆ 0-07 
2 ತಿಪ್ಪಯ್ಯ ಬಿನ್‌ ತಿಪ್ಪಯ್ಯ 194/1 ತರಿ ಸನಂ 04/ರ ರಸ್ತೆ ಸನಂ 230 ಸನಂ 234 0-05 0-22 
ದೊಡ್ಡಹನುಮಯ ಉಳಿಕೆ 
3 | ರಂಗನಾಥಯ್ಯ ಬಿನ್‌ ರಂಗಯ್ಯ | ರಂಗನಾಥಯ್ಯ 201/4 ಖುಷ್ಕಿ ಸ ನಂ 201/3ರ ಹಳ್ಳ ಹಳ್ಳ ೩ ಸನಂ ರಸ್ತೆ 0-02 0-06 
ಉಳಿಕೆ 201/4ರ ಉಳಿಕೆ 
4 | ಶ್ರೀರಂಗಯ್ಯ ಬಿನ್‌ ಶ್ರೀರಂಗಯ್ಯ 234 ತರಿ ಸ ನಂ 234ರ ರಸ್ತೆ ಸನಂ 194/ ಹಳ್ಳ 0-14 0-70 
ಹೊರಕೇರಪ್ಪ ಉಳಿಕೆ 
ಘೋಷ್ಟಾರೆ 
ಗ್ರಾಮ ಖುಷ್ತಿ ತರಿ ಖರಾಬು ಜುಂಲಾ 
ಬೆಳಾರೆ 0-02 0-24 0-02 0-28 
ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 121 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2) 


